ಸಮನ್ವಯ ಮತ್ತು ಸುರಕ್ಷಿತ ಶಾಲಾ ಸಂಸ್ಕೃತಿಯನ್ನು ರೂ. 


ಪ್ರಣಾಲೀ ಶರ್ಮ 


"ನನ್ನನ್ನು ಪಠ್ಯೇತರ ಚಟುವಟಕೆಗಳ೦ಂದ ಹೊರಗಿಡಲಾಗಿತ್ತು. 
ಅಂತಹ ಸಂದರ್ಭಗಳಲ್ಲ ನಾನು ವೀಕ್ಷಕನಂತೆ ಮೂಲೆಗಳಲ್ಲ 
ನಿಂತುಕೊಂಡಿರುತ್ತಿದ್ದೆ. ಶಾಲೆಯ ವಾರ್ಷಿಕೋತ್ಸವದ ಸಂದರ್ಭ 
ವಾಟಕದ ಪೂರ್ವಾಭ್ಯಾಸದ ಮೇಕೆ ನಾನೂ ಸಹ ಒಂದು 
ಪಾತ್ರಕ್ನಾಗಿ ಹಾತೊರೆಯುತ್ತಿದ್ದೆ. ಆದರೆ ನಾನು ಯಾವಾಗಲೂ 
ಬಾಗಿಲ ಹೊರಗೆ ನಿಲ್ಲಬೇಕಿತ್ತು. ತಮ್ಮನ್ನು ದೇವರ 
ವಂಶದವರೆಂದು ಗುರುತಿಸಿಕೊಳ್ಳುವವರಿಗೆ ಬಾಗಿಲ ಹೊರಗಡೆ 
ನಿಲ್ಲುವುದರ ವೇದನೆ ಅರ್ಥವಾಗದು.' ಮೇಲಅನ ಮಾತನ್ನು 
"ಜೂಥನ್‌: ಎ ದಲತ್‌ ಲೈಫ್‌ (19೨7)' (Joothan: A Dalit's 
Life) ಎನ್ನುವ ಆತ್ಮಚರಿತ್ರೆಬುಂದ ತೆಗೆದುಕೊಳ್ಳಲಾಗಿದೆ. ಇದು 
195೦ರ ವೇಳೆಗೆ ಹಂ ಪ್ರಕಾಶ್‌ವಾಲ್ಕೀಕಿ ಅವರು ಒಬ್ಬ 
ಅಸ್ಪೃಶ್ಯನಾಗಿ ಹುಟ್ಣ ಬೆಳೆದರು ಎಂಬುದನ್ನು ವರ್ಣಿಸುತ್ತದೆ. 
ಲೇಖಕರು ಇಲ್ಲ. ಶಾಲಾ ಕಾರ್ಯಕ್ರಮದಿಂದ ತನ್ನನ್ನು ಹೇಗೆ 
ಹೊರಗಿಡಲಾಯುತು ಎಂಬುದರ ಕುರಿತ ತನ್ನ ಭಾವನೆಗಳನ್ನು 
ಹಂಚಿಕೊಳ್ಳುತ್ತಾರೆ. ತನ್ನಂತಹ ಮಕ್ಕಳಗೆ ಅಸುರಕ್ಷಿತ ಮತ್ತು 
ಅನಪೇಕ್ಷಿತ ಪರಿಸರವನ್ನು ಸೃಷ್ಟಿಸಿದ ಅಭ್ಯಾಸಗಳ ಕಾರಣ ಅವರು 
ಅನುಭವಿಸಿದ ಯಾತನೆಗಳನ್ನು ಇದು ವರ್ಣಿಸುತ್ತದೆ. ಮಗುವಿನ 
ಸಾಮರ್ಥ್ಯಗಳು. ಜಾತಿ, ಅಂಗ, ಭಾಷೆ, ಸಮುದಾಯ ಅಥವಾ 
ಧರ್ಮವನ್ನು ಆಧರಿಸಿ ನಡೆಸುವ ತಾರತಮ್ಯದ ಶಾಲಾ 
ಅಭ್ಯಾಸಗಳು ದುರ್ಬಲ ಸಾಮಾಜಕ ಮತ್ತು ಭಾವನಾತ್ಕಕ 
ಕೌಶಲ್ಯಗಳು ಮತ್ತು ದುರ್ಬಲ ಶೈಕ್ಷಣಿಕ ಸಾಧನೆಗೆ 
ಕಾರಣವಾಗುತ್ತವೆ. ದೈಹಿಕವಾಗಿ. ಸಾಮಾಜಕವಾಗಿ ಮತ್ತು 
ಭಾವನಾತ್ಮಕವಾಗಿ ಅಸುರಕ್ಷಿತ ಭಾವನೆ ಉಂಟಾದರೆ ಅದು ಒಬ್ಬ 
ವ್ಯಕ್ತಿಯ ಕೇಳುವ, ಪ್ರಷ್ಠವಾಗಿ ಯೋಚಿಸುವ ಮತ್ತು ಕಅಯುವ 
ಸಾಮರ್ಥ್ಯಕ್ಕೆ ಅಡ್ಡಿಯನ್ನುಂಟು ಮಾಡುತ್ತದೆ ಎಂಬುದನ್ನು 
ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ನಾವು ಸುರಕ್ಷಿತ 
ಭಾವನೆಯನ್ನು ಹೊಂದಿದ್ದೇವೆಯೇ ಅಥವಾ ಇಲ್ಲವೇ ಎನ್ನುವುದು 
ನಮ್ಯ ಭಾವನಾತ್ಯಕ ಅನುಭವಗಳ ಮೇಲೆ ಪ್ರಭಾವ ಚೀರುತ್ತದೆ 
ಹಾಗೂ ಮುಂದೆ ಅದು ನಮ್ಯ ಸಾಮಾಜಕ ಅನುಭವಗಳ 
ಮೇಲೆಯೂ ಪ್ರಭಾವ ಜೀರುತ್ತದೆ. 


ಒಂದು ಸಮನ್ವಯ ಮತ್ತು ಸುರಕ್ಷಿತ ಶಾಲಾ ಸಂಸ್ಕೃತಿ 


ನಿರಂತರವಾಗಿ ವಿಕಸನಗೊಳ್ಳುತ್ತಿರುವ 'ಸಮನ್ಪ್ವಯ ಶಿಕ್ಷಣ” 
(inclusive education) ಎನ್ನುವ ಪರಿಕಲ್ಪನೆ ನಮಗೆ ಪರಿಚತವೇ 
ಇದೆ. ಪ್ರಾಥಮಿಕ ಶಿಕ್ಷಣವನ್ನು ಸಾರ್ವತ್ರೀಕರಣಗೊಳಸುವ 
ಉದ್ದೇಶ ಹೊಂದಿರುವ ದೊಡ್ಡಮಟ್ಟದ ಕಾರ್ಯಕ್ರಮಗಳು (ಸರ್ವ 
ಶಿಕ್ಷಣ ಅಭಿಯಾನ ಇತ್ಯಾದಿ) ಹಾಗೂ ಉಚಿತ ಮತ್ತು ಕಡ್ಡಾಯ 
ಶಿಕ್ಷಣಕ್ಲಾಗಿ ಮಕ್ಕಳ ಹಕ್ಕು ಕಾಯುದೆ (Right of Children to 


Free and Compulsory Education Act (RTE) 2009 
ಮುಂತಾದವುಗಳ ಜಾರಿಯೊಂದಿಗೆ, ನಮ್ಮ ಶಾಲೆಗಳು, ವಿಸೃತ 
ಸಮಾಜೋ-ಆರ್ಥಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಗಳ ಮಕ್ಷಳನ್ನು 
ಹೊಂದುವ ಮೂಲಕ ಬಹು ಜನಾಂಗೀಯ ಶಾಲೆಗಳಾಗಿ 
ರೂಪುಗೊಳ್ಳುತ್ತಿವೆ. ಹೀಗಾಗಿ, ವಿಶೇಷ ಚೇತನರು, ಭಾಷಾ 
ಅಲ್ಪಸಂಖ್ಯಾತ ಮತ್ತು ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ 
ಪಂಗಡಗಳಗೆ ಸೇರಿದ ಸಾಮಾಜಕ ಮತ್ತು ಆರ್ಥಿಕ 
ಅನನುಕೂಲತೆಗೆ ಒಳಗಾದ ವರ್ಗಗಳ ಮಕ್ಕಳು ಮತ್ತು 
ಖಾಲಕಿಯರೂ ಸೇರಿದಂತೆ ಎಲ್ಲಾ ವಿದ್ಯಾರ್ಥಿಗಳಗೆ ಅವಕಾಶ 
ಮಾಡಿ ಕೊಡುವುದಕಾಗಿ ಶಾಲಾ ಸಂಸ್ಕೃತಿ. ನೀತಿ ಮತ್ತು 
ಅಭ್ಯಾಸಗಳ ಪುನಾರಚನೆ ಮಾಡುವ ಅಗತ್ಯವಿದೆ 
(ಅಎನ್‌.ಪಿ.ಇ.ಆರ್‌.ಟ). 


ಸಮಪ್ಪಯ ಶಿಕ್ಷಣದ ಸಂಕುಚಿತ ಮತ್ತು ಯಾಂತ್ರಿಕ 
ದೃಷ್ಟಿಕೋನದಿಂದ, ವಿಶೇಷ ಚೇತನ ಮಕ್ಕಳ ಸೇರ್ಪಡೆ 
ಮಾತ್ರವಲ್ಲದೆ ದೇಶದಾದ್ಯಂತ ಹೊರಗಿಡುವಿಕೆಯ ವಿಸೃತ 
ಅಂಶಗಳನ್ನು ಪರಿಗಣಿಸುವ ಅಗತ್ಯವಿದೆ. ಸಮಪ್ಪಯ 
ಶಾಲೆಗಳು ವೈಯಕ್ತಿಕ ಭನ್ನತೆಗಳನ್ನು ಸರಿಪಡಿಸಬೇಕಾದ 
ಸಮಸ್ಯೆಗಳೆಂದು ಪರಿಗಣಿಸದ ಬೋಧನೆ ಮತ್ತು ಕಲಕೆ 
ಪ್ರಕ್ರಿಯೆಯನ್ನು ಸಮೃದ್ಧಗೊಳಆಸಲು ಒದಗಿಬರುವ 
ಅವಕಾಶವೆಂದು ಪರಿಗಣಿಸುತ್ತವೆ. ಸಮನ್ನಯ ಶಿಕ್ಷಣ 
ಉದ್ದೇಶ, ಏಕರೂಪತೆಯನ್ನು ಪ್ರಪ್ನಿಸಿ ಮತ್ತು ಅದಕ್ಕೆ 
ಸವಾಲೊಡ್ಡಿ ಬಹುಸಂಸ್ಕೃತಿಗಳ ಸಮುದಾಯಗಳನ್ನು 
ಒಳಗೊಳ್ಳುವುದಾಗಿದೆ. ಏಕೆಂದರೆ, ಶಾಲಾ ಸಂಸ್ಕೃತಿಯು 
ಸುರಕ್ಷಿತ ಮತ್ತು ಸಮನ್ಷಯವಾಗಿರಬೇಕೆಂದರೆ ಈ 
ನೀತಿಗಳು ಮತ್ತು ಕ್ರಮಗಳು ಪರಿಣಾಮಕಾರಿಯಾಗಿ 
ಜಾರಿಯಾಗಖಬೇಕಾದುದು ಅತ್ಯವಶ್ಯಕ. 


ಶಾಲೆಗಳ ಸುರಕ್ಷತೆ ಎಂದರೆ ಮಗುವಿಗೆ ಮುಂದೆ 
ಸಾಗುವುದಕ್ಕಾಗಿ ಸುರಕ್ಷಿತ ಪರಿಸರವನ್ನು ಕಲ್ತಸುವುದು: ಅಂದರೆ 
ಕಲಕೆಯನ್ನು ಖೆಂಬಅಸುವ ಪರಿಸರವಾಗಿದೆ. ಅಂತಹ ಸುರಕ್ಷತಾ 
ಪ್ರಯತ್ನಗಳು. ಮಕ್ಕಳ ಯೋಗಕ್ಷೇಮವನ್ನು ಬಾಧಿಸುವ ಎಲ್ಲಾ 
ಅಪಾಯಗಳನ್ನು ಪರಿಗಣಿಸಬೇಕು. ಅದು ದೌರ್ಜನ್ಯ, ಹಿ೦ಸೆ, 
ಅಪಘಾತಗಳು, ಸಮಾಜೋ-ಭಾವನಾತ್ಕಕ ಸಮಸ್ಯೆಗಳು 
ಇತ್ಯಾದಿಗಳಂದ ರಕ್ಷಿಸುವುದನ್ನು ಒಳಗೊಂಡಿರಬೇಕು. ಶಾಲಾ 
ಪರಿಸರದಲ್ಲ ಯಾವುದೇ ಶಿಕ್ಷೆ, ಪೀಡನೆ, ಶೋಷಣೆ, ಬೆದರಿಕೆ, 
ಅಥವಾ ಯಾವುದೇ ಅನುಚಿತ ಭಾಷೆಯನ್ನು ಬಳಸದೆ ಶಾಲೆಯು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 91 


92 


ಧನಾತ್ಕಕ ಪರಿಸರದಿಂದ ಕೂಡಿರಬೇಕು. ಮಕ್ಕಳು ಅಪಾಯದ 
ಭೀತಿಯನ್ನು ಎದುರಿಸಿದಾಗ ಅವರಿಗೆ ಕಅಕೆಯ ಮೇಲೆ ಗಮನ 
ನೀಡಲು ಆಗುವುದಿಲ್ಲ ಅಥವಾ ಅವರು ಶಾಲೆಗೆ ಬರುವುದನ್ನೇ 
ನಿಲ್ಲಸಬಹುದು. 


ಸಾಮಾಜಿಕವಾಗಿ ಮತ್ತು ಭಾವನಾತ್ಮಕವಾಗಿ ಸುರಕ್ಷಿತ 
ಶಾಲೆಯನ್ನು ರೂಪಿಸುವುದು 


ಇಂತಹ ವಾತಾವರಣವನ್ನು ಸೃಷ್ಟಿಸಬೇಕಾದರೆ, ಸುರಕ್ಷತೆ ಹಾಗೂ 
ಭದ್ರತೆಯು ಕಲಕೆಗೆ ಬೇಕಾಗುವ ಪೂರ್ವಾಪೇಕ್ಷಿತ ಅಂಶ 
ಎಂಬುದರ ಮೇಲೆ ಗಮನವಿಟ್ಟು. ಶಾಲೆಯೊಳಗೆ 
ಮೂಲಸೌಕರ್ಯ, ಆರೋಗ್ಯ ಮತ್ತು ನೈರ್ಮಲ್ಯ ವ್ಯವಸ್ಥೆಗಳು 
ಮತ್ತು ಸಾಮಾಜಕ-ಭಾವನಾತ್ಕಕ ಚಾಲಕ ಶಕ್ತಿಗಳ ಕಡೆಗೆ 
ನಿರಂತರವಾಗಿ ಮತ್ತು ಸಮಗ್ರವಾಗಿ ಗಮನವನ್ನು ನೀಡಬೇಕು. 
ಶಾಲಾ ಆಡಳತವು ಶಿಕ್ಷಕರ ಮತ್ತು ಶಾಲಾ ಸಿಬ್ಣಂದಿಗಳ ವರ್ತನೆ. 
ಅವರ ವೃತ್ತಿಪರ ತರಬೇತಿ ಮತ್ತು ತರಗತಿಯ ಪರಿಣಾಮಕಾರಿ 
ನಿರ್ವಹಣೆಗೆ ಸ್ಪಷ್ಟ ಕಾರ್ಯವಿಧಾನಗಳನ್ನು ಹೊಂದಿರಬೇಕು. 
ಶಾಲೆಯಲ್ಲ ಸಾಮಾಜಕವಾಗಿ ಮತ್ತು ಭಾವನಾತ್ಯಕವಾಗಿ 
ಸುರಕ್ಷಿತ ಪರಿಸರವನ್ನು ಉತ್ತೇಜಸಿದಲ್ಲ ಅದು ಮಕ್ಕಳಲ್ಲ 
ಕಲಅಯುವ, ಸ್ನೇಹವನ್ನು ರೂಪಿಸಿಕೊಳ್ಳುವ ಮತ್ತು 
ಆರೋಗ್ಯದಾಯಕ ಜೀವನವನ್ನು ಸಾಗಿಸುವ ಸಾಮರ್ಥ್ಯವನ್ನು 
ವೃದ್ಧಿಸುತ್ತದೆ. 


ಶಾಲೆಯ ಸುರಕ್ಷತೆಯ ಯೋಜನೆಯು ಮುಖ್ಯವಾಗಿ 
ಮೂಲಸೌಕರ್ಯ, ಸಂಪನ್ಮೂಲಗಳ ಲಭ್ಯತೆ ಮುಂತಾದ ದೈಹಿಕ 


ಸಮದ್ರ ಶಾಲಾ 


ಯೋಜನೆಯನ್ನು 
ಅಭವೃದ್ಧಿಪಡಿಸುವುದು 


ಕಲಕಾ 
ಸಮುದಾಯಗಳ 
ರಚನೆ 


ಚಿತ್ರ 1. ಸಮನ್ವಯ ಮತ್ತು ಸುರಕ್ಷಿತ ಶಾಲೆಯ ಚೌಕಟ್ಟು 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ನ್‌, ನವೆಂಬರ್‌ 2023 


ಸುರಕ್ಷತೆಯ ಮೇಲೆ ಗಮನ ನೀಡುವುದನ್ನು ನಾವು 
ನೋಡಿದ್ದೇವೆ. ನಿಜವಾಗಿಯೂ ಪರಿಣಾಮಕಾರಿ ಎನಿಸುವ 
ಸಮಗ್ರ ಯೋಜನೆಯನ್ನು ರೂಪಿಸಬೇಕಾದರೆ, ಇಡೀ ಶಾಲಾ 
ವ್ಯವಸ್ಥೆಯನ್ನು ಒಳಗೊಳ್ಳುವ ಪ್ರಕ್ರಿಯೆಯ ಅಗತ್ಯವಿದೆ. ಶಿಕ್ಷಕರು, 
ವಿದ್ಯಾರ್ಥಿಗಳು. ಶಾಲಾ ಸಿಬ್ಬಂದಿ ಮತ್ತು ಪೋಷಕರು ಒಲ್ಲಿಗೆ 
ಕೆಲಸ ಮಾಡಬೇಕು. ತಾವು ಎಷ್ಟು ಸುರಕ್ಷಿತ ಭಾವನೆಯನ್ನು 
ಹೊಂದಿದ್ದೇವೆ ಎಂಬುದನ್ನು ಪರ್ಯಾಲೋಚಿಸಿ ತಮ್ಮ ಶಾಲೆಯು 
ಹೇಗಿರಬೇಕು ಎನ್ನುವ ದೂರದೃಷ್ಟಿಯನ್ನು ಸಂಘಟನಾತ್ಯಕವಾಗಿ 
ಅಭವೃದ್ಧಿಪಡಿಸಬೆಕು. ಧನಾತ್ಮಕ ವರ್ತನೆಯ ರೂಢ (positive 
behavioural System) ಹಾಗೂ ಚಿಂತನೆ ಮತ್ತು 
ಶಬ್ದಸಂಪತ್ತನ್ನು ರೂಪಿಸಬಲ್ಲಂತಹ ವಿಷಯಗಳನ್ನು ಅಭವೃದ್ಧಿ- 
ಪಡಿಸಬೇಕಾಗುತ್ತದೆ (ಡೆವಿನ್‌ ಮತ್ತು ಕೊಹೆನ್‌. ೭2೦೦7). 


ಶಾಲೆಯನ್ನು ಸುರಕ್ಷಿತ ಮತ್ತು ಸಮಪ್ಪಯವಾಗಿಸಲು ಸಮಾಜ. 
ಕುಟುಂಬ, ಸಮುದಾಯ - ಹೀಗೆ ಅನೇಕ ಸಂಕೀರ್ಣ ಅಂಶಗಳ 
ಗಣಗಳು ಒಟ್ಟಗೆ ಬರುತ್ತವೆ. ಈ ಮೂರು ಸಂವಾದಾತ್ಯಕ 
ಅಂಶಗಳಲ್ಲದೆ ಶಾಲಾ ಪರಿಸರವು ಅತ್ಯ೦ತ ನಿರಾಯಕ 
ಅಂಶವಾಗಿದೆ. ಇದು ನಿಯಮಗಳು. ಗುಪ್ತ ನಡವಳಕೆಗಳು. 
ವಿದ್ಯಾರ್ಥಿಗಳು ಮತ್ತು ವಯಸ್ಥರ ನಡುವಿನ ಸಂಬಂಧಗಳು 
ಇತ್ಯಾದಿಗಳನ್ನು ಒಳಗೊಂಡಿರುವ ಎಲ್ಲಾ ಕ್ಷೇತ್ರಗಳಕಲ್ಲ ಮಗುವಿನ 
ಆರೋಗ್ಯದಾಯಕ ಬೆಳವಣಿಗೆಯ ಮೇಲೆ ಪ್ರಭಾವ ಜರುತ್ತವೆ. 
ಒಂದನ್ನೊಂದು ಒಳಗೊಂಡ ಮೂರು ಪ್ರಮುಖ ಅಂಶಗಳು 
ಸುರಕ್ಷಿತ ಮತ್ತು ಸಮನ್ಪಯ ಶಾಲೆಯನ್ನು ರೂಪಿಸಲು ಶಿಕ್ಷಕರು 
ಮತ್ತು ಶಾಲಾ ಆಡಳತ ಮಂಡಳಯವರಿಗೆ ಅನುವು ಮಾಡಿ 
ಕೊಡುತ್ತವೆ. 


por 


ತರಗತಿಯ ಒಳಗೂ 


ಹೊರಗೂ ಸಮಾಜೋ- 
ಭಾವನಾತೃಕ ಕಲಕೆ 
(ಎಸ್‌ಇಎಲ್‌)ಯನ್ನು 
ಹೋಷಿಸುವುದು 


p> ಬದಲಾವಣಿಗಳ ಅನುಷ್ಣಾನ 


[ab 


ಮನ್ಟಯವನ್ನು 
ರವಾಗಿಸುವುದು 


pe 


ಚಿತ್ರ 2. ಶಾಲೆಯಲ್ಲಿ ಸಮನ್ವಯತೆಯನ್ನು ಸಾಧಿಸಲು ಅನುಸರಿಸಬೇಕಾದ ಕ್ರಮಗಳು 


1. ಸಮಗ್ರ ಶಾಲಾ ಯೋಜನೆಯನ್ನು 
ಅಭಿವೃದ್ಧಿಪಡಿಸುವುದು 


ಶಾಲೆಗಳು ಮತ್ತು ಕಾಲೇಜುಗಳಲ್ಪ ನಾವು "ಶೂನ್ಯ ಸಹಿಷ್ಣುತೆ” 
(zero tolerance) ಎಂಬ ಪದವನ್ನು ಎಷ್ಟು ಬಾರಿ 
ಕೇಆಸಿಕೊಳ್ಳುತ್ತೇವೆ? ಅದನ್ನು ಒಂದು ಧನಾತ್ಮಕ ನೀತಿಯನ್ನಾಗಿ 
ಹೇಗೆ ಜಾಹೀರುಪಡಿಸಲಾಗುತ್ತಿದೆ ಎಂಬುದನ್ನು ನೀವು 
ಗಮನಿಸಿದ್ದೀರಾ? ಶೂನ್ಯ ಸಹಿಷ್ಣುತೆಯು ಶಾಲೆಗಳಲ್ಲ 
ವಿದ್ಯಾರ್ಥಿಗಳ ದುರ್ವರ್ತನೆಗೆ ತೋರುವ ಪ್ರತಿಕ್ರಿಯೆಯಾಗಿದೆ. 
ಅಂದರೆ ಯಾವುದೇ ರೀತಿಯ ದುರ್ವತರ್ತನೆಗೆ ಶಾಲೆಯು 
ವಿದ್ಯಾರ್ಥಿಗಳಗೆ ಕಠಿಣ ಶಿಕ್ಷೆಯನ್ನು ನೀಡುತ್ತದೆ. ಸಾಮಾನ್ಯವಾಗಿ 
ಇದು ಶಾಲೆಯಿಂದ ವಿದ್ಯಾರ್ಥಿಯ ಹೊರಹಾಕುವಿಕೆಯ 
ಮೂಲಕ ಕೊನೆಗೊಳ್ಳುತ್ತದೆ. ದುರ್ವರ್ತನೆಗೆ ನೀಡುವ ಇಂತಹ 
ಪ್ರತಿಕ್ರಿಯೆಯು ಶಾಲೆಯ ನೀತಿಯಾಗಿ ರೂಪುಗೊಂಡಾಗ 
ಶಾಲೆಯ ಸಿಬ್ದಂದಿ, ಶಿಕ್ಷಕರು. ಪ್ರಾಂಶುಪಾಲರು ಮತ್ತು 
ಪೋಷಕರು ಸಹ ಇದನ್ನು ಅನುಸರಿಸುವ ಅಗತ್ಯತೆಯನ್ನು 
ಅರಿತುಕೊಳ್ಳುತ್ತಾರೆ ಹಾಗೂ ಈ ಕುರಿತು ಯಾವುದೇ 
ಪ್ರಶ್ನೆಯನ್ನು ಎತ್ತುವುದಿಲ್ಲ. ಶೂನ್ಯ ಸಹಿಷ್ಣುತೆಯ ಹಿಂದಿರುವ 
ಊಹೆ ಏನೆಂದರೆ, ತೊಂದರೆ ನೀಡುವ ವಿದ್ಯಾರ್ಥಿಗಳನ್ನು 
ಶಾಲೆಗಳಂದ ತೆಗೆದರೆ ಆ ಶಾಲೆಯು ಇತರರಿಗೆ ಸುರಕ್ಷಿತ 
ತಾಣವೆನಿಸುತ್ತದೆ ಎನ್ನುವುದು. ಆದರೆ ಈ ನೀತಿಯು 
ನಿಜವಾಗಿಯೂ ತನ್ನ ಗುರಿಗಳನ್ನು ಈಡೇರಿಸುತ್ತದೆಯೇ? ಈ 
ನೀತಿಯು ಶಾಲೆಗಳನ್ನು ಸುರತ ತಾಣವನ್ನಾಗಿಸಲು 
ವಿಫಲವಾಗುತ್ತವೆ ಮಾತ್ರವಲ್ಲದೆ, ಶಾಲೆಯಿಂದ 
ಹೊರಜೀಕಳುವವರ ಸಂಖ್ಯೆ ಮತ್ತು ಸಮಸ್ಯಾತ್ಮಕ ವರ್ತನೆಯ 
ಘಟನೆಗಳು ಹೆಚ್ಚುತ್ತವೆ (ಫಾರ್‌ಬರ್‌ಮನ್‌, ೭೦೦6). ಶಾಲಾ 
ಸಿಬ್ಬಂದಿಯಿಂದ ಹಿಡಿದು ಪೋಷಕರು ಹಾಗೂ ಸಮುದಾಯದ 
ತನಕ ಕಾಳಜಯ ವಿಷಯಗಳನ್ನು ಗುರುತಿಸಲು, 
ಸಂಪನ್ಮೂಲಗಳು ಮತ್ತು ಕೌಶಲ್ಯಗಳನ್ನು ಕಂಡುಹಿಡಿಯಲು. 
ಧನಾತ್ಮಕ ಬದಲಾವಣೆಗೆ ಯೋಜನೆ ರೂಪಿಸಲು ಮತ್ತು 
ಪ್ರಗತಿಯ ಮೌಲ್ಯಮಾಪನ ನಡೆಸಲು ಅನುವು ಮಾಡಿಕೊಡುವ 
ವ್ಯವಸ್ಥೆಗೆ ಹೆಚ್ಚನ ಗಮನ ನೀಡಬೇಕು. 


ಮಧ್ಯಾಹ್ನದ ಬಅಸಿಯೂಟದ ವೇಳೆ ಕೆಲಸದ ವಿಂಗಡಣಿ ಅಥವಾ 
ಕ್ರೀಡಾಕೂಟದ ವೇಳೆ ತಂಡಗಳ ಆಯ್ದೆ ಅಥವಾ ಆಸನದ ವ್ಯವಸ್ಥೆ 
ಇತ್ಯಾದಿ ಸಂದರ್ಭಗಳಲ್ಪ ತಾರತಮ್ಯಕ್ಕೆ ಕಾರಣವಾಗುವ ಶಾಲಾ 


ಅಭ್ಯಾಸಗಳತ್ತ ಗಮನ ಹರಿಸಬೇಕಾದುದು ಅಗತ್ಯ. ಇಂತಹ 
ಕಾಳಜಗಳನ್ನು ನೋಡಿಕೊಳ್ಳಲು ಪೋಷಕರ ಜೊತೆಗೂಡಿ 
ಅನೇಕ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. 


ಎ. ಸಮನ್ವಯಕ್ಕೆ ಸಿದ್ಧತೆ 


ಶಾಲೆಯ ಎಲ್ಲಾ ಸದಸ್ಯರಿಂದ ಸಹಕಾರ ಪಡೆಯಬೇಕಾದರೆ 
ತುರ್ತು ಸನ್ನಿವೇಶವನ್ನು ರೂಪಿಸುವುದು ಅಗತ್ಯ. ರಾಷ್ಟ್ರೀಯ 
ಸಾಧನಾ ಅಧ್ಯಯನ (National Achievement Study- 
NAS)i ಅಥವಾ ಇತರ ಯಾವುದೇ ಬೃಹತ್‌ ಪ್ರಮಾಣದ 
ಅಧ್ಯಯನದ ಮಾಹಿತಿಯು. ಕಲಅಕಾ ಅಂತರ ಅಥವಾ 
ವಿದ್ಯಾರ್ಥಿಗಳು ಎದುರಿಸುವ ಕಲಅಕಾ ನಷ್ಟದ ಕುರಿತು ಸೂಕ್ತ 
ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹಿರಿಯ ಅಧಿಕಾರಿಗಳಗೆ 
ಸಹಾಯ ಮಾಡುತ್ತದೆ. ಇದೇ ರೀತಿ, ತುರ್ತು ಅಗತ್ಯತೆಯನ್ನು 
ರೂಪಿಸಲು, ವಿದ್ಯಾರ್ಥಿಗಳು ಹೇಗೆ ಮತ್ತು ಏಕೆ ಶಾಲೆ 
ಬಡುತ್ತಿದ್ದಾರೆ, ವಿದ್ಯಾರ್ಥಿಗಳ ಭಾವನಾತೃಕ ಸ್ಥಿತಿ, ಶಿಕ್ಷಕರೊಂದಿಗೆ 
ಅವರು ಹೊಂದಿರುವ ಸಂಬಂಧ, ಇತ್ಯಾದಿಗಳಗೆ ಸಂಬಂಧಿಸಿದ 
ದತ್ತಾಂಶವನ್ನು ಸಂಗ್ರಹಿಸಿ ಪ್ರಸ್ಲುತಪಡಿಸಬಹುದು. ಈ 
ಪ್ರಕ್ರಿಯೆಯಲ್ಲ. ಸಂಬಂಧಪಟ್ಟ ಎಲ್ಲಾ ಸಹಭಾಗಿಗಳೂಂದಿಗೆ 
ಸೇರಿಕೊಂಡು ಒಂದು ತಂಡವನ್ನು ರೂಪಿಸಬಹುದು. 


ದೂರದೃಷ್ಟಿಯನ್ನು ಹೊಂದಿರುವವರು. ನಿರ್ಧಾರಗಳನ್ನು 
ತೆಗೆದುಕೊಂಡು ಜಾರಿಗೊಳಸುವ ಅಧಿಕಾರವನ್ನು 
ಹೊಂದಿರುವವರು, ಈ ವಿಷಯದಲ್ಲ ಜ್ಞಾನವನ್ನು 
ಹೊಂದಿರುವವರು ಮತ್ತು ಶಾಲೆಯಲ್ಲ ನಾಯಕತ್ವ 


ಹೊಂದಿರುವವರು ತಂಡದಲ್ಲರಖೇಕು. 


ಬಿ. ಬದಲಾವಣೆಗಳನ್ನು ಅನುಷ್ಠಾನಗೊಳಿಸುವುದು 


ಇದನ್ನು ಜಾರಿಗೊಳಸುವುದರಲ್ಲ ಮೊದಲ ಮತ್ತು ಅತ್ಯಂತ 
ಪ್ರಮುಖ ಹೆಜ್ಜೆ ಎ೦ದರೆ ಯೋಜನೆಯ ದೂರದೃಷ್ಟಿಯನ್ನು ತಿಆ 
ಹೇಳುವುದು. ಸಮನ್ವಯದ ಪ್ರಸ್ತುತ ಮಟ್ಟ ಮತ್ತು ಬೆಳವಣಿಗೆಗೆ 
ಇರುವ ಅವಕಾಶಗಳು, ಬದಲಾವಣೆಗೆ ಇರುವ ಅಡ್ಡಿ 
ಆತಂಕಗಳನ್ನು ಅರಿತುಕೊಳ್ಳಲು ಶಾಲಾ ಪ್ರಾಂಶುಪಾಲರು 
ಮಾಡಿಕೊಳ್ಳುವ ಸ್ಲಯಂ-ಮೌಲ್ಯಮಾಪನ ಸಾಧನದೊಂದಿಗೆ 
(self-assessment tool) ಆಧಾರಭೂತ ಅಧ್ಯಯನವು 
ಪ್ರಾರಂಭಗೊಳ್ಳುತ್ತದೆ. ಅಲ್ಲದೆ ಕ್ರಿಯಾ ಯೋಜನೆಯನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 93 


94 


ರೂಪಿಸಲು ಫಲಅತಾಂಶಗಳನ್ನು ಬಳಸಿಕೊಳ್ಳಬಹುದು. ಈ 
ಯೋಜನೆಯು. ಅಳೆಯಬಹುದಾದ ಉದ್ದೇಶಗಳು, ಈ 
ಉದ್ದೇಶಗಳನ್ನು ಸಾಧಿಸಲು ಮಾಡಬೇಕಾದ ಕಾರ್ಯಗಳು, 
ದತ್ತಾಂಶ ಸಂಗ್ರಹ ಸಾಧನಗಳು ಮತ್ತು ವಿಧಾನಗಳು, ಪ್ರತೀ 
ಉದ್ದೇಶದ ಪ್ರಗತಿ ಪರಿಶೀಲನೆ ಮತ್ತು ಪ್ರತಿ ಉದ್ದೇಶವನ್ನು 
ನೋಡಿಕೊಳ್ಳಲು ಜವಾಬ್ದಾರನಾಗಿರುವ ವ್ಯಕ್ತಿಯನ್ನು 
ಒಳಗೊಂಡಿರಬೇಕು. ಉದಾಹರಣೆಗೆ, ಸಹಕಾರಿ ಬೋಧನೆ ಮತ್ತು 
ಯೋಜನೆಯನ್ನು ಖಾತರಿಪಡಿಸುವುದು ಉದ್ದೇಶವಾಗಿದ್ದರೆ, ಆ 
ಉದ್ದೇಶವು ಈೇ ರೀತಿ ಇರಬಹುದು: ವಿದ್ಯಾರ್ಥಿಗಳ 
ಅಗತ್ಯತೆಯನ್ನು ಈಡೇರಿಸುವುದಕ್ಲಾಗಿ ವಿತರಣಿಯ ವಿವಿಧ 
ಮಾದರಿಗಳನ್ನು ಬಳಸುವುದು ಮತ್ತು ವಿವಿಧ 
ವಿದ್ಯಾರ್ಥಿಗಳಗಾಗಿ, ಬೋಧನೆಯ ಕಾರ್ಯತಂತ್ರಗಳ ಕುರಿತು 
ವೃತ್ತಿಪರ  ಅಭವೃದ್ಧಿ ಅವಕಾಶಗಳನ್ನು ದೊರೆಯುವಂತೆ 
ಮಾಡುವುದು. ಅಲ್ಲಕಾಅಲೀನ ಗೆಲುವುಗಳು, ಗುರಿಯನ್ನು 
ಸಾಧಿಸುವತ್ತ ಉತ್ಸಾಹದಿಂದ ಕೆಲಸ ಮಾಡಲು ಜನರನ್ನು 
ಉತ್ತೇಜಸಬಹುದು ಹಾಗೂ ಮುಂದಿನ ಬೃಹತ್‌ ಗೆಲುವಿಗೆ 
ದಾಟುಗಲ್ಲು ಎನಿಸಬಹುದು. 


ಸಿ. ಸಮನ್ವಯವನ್ನು ಸುಸ್ಥಿರಗೊಳಿಸುವುದು 


ಸಮಪ್ಪಯವನ್ನು ಸುಸ್ಳಿರಗೊಳಸಲು ಇರುವ ಪ್ರಮುಖ ಹೆಜ್ಚೆ 
ಎಂದರೆ, ಯೋಜನೆಯ ಕುರಿತು ಮಾಡಿದ ಕೆಲಸದ ಕುರಿತು 
ಪರ್ಯಾಲೋಚನೆ ನಡೆಸುವುದು ಮತ್ತು ಯಾವುದು ಕೆಲಸ 
ಮಾಡುತ್ತದೆ ಮತ್ತು ಯಾವುದು ಕೆಲಸ ಮಾಡುವುದಿಲ್ಲ 
ಎನ್ನುವುದನ್ನು ಗುರುತಿಸುವುದು. ಸುಧಾರಣೆಗಳನ್ನು 
ತರುವುದಕ್ಷಾಗಿ ಈ ಮಾಹಿತಿಯನ್ನು ಬಳಸಿಕೊಳ್ಳಬಹುದು. ಕಾಲ 
ಕಳೆದಂತೆ, ವಿಚಾರ ಸಂಕಿರಣಗಳು, ಕಾರ್ಯಾಗಾರಗಳು, 
ಹಂಚಿಕೆ ಮತ್ತು ಹಿದುವಿಕೆಯ ಮೂಲಕ ತಂಡದ ವೃತ್ತಿಪರ 
ಕಲಕೆಯು ಪ್ರಾರಂಭಗೊಳ್ಳುತ್ತದೆ. ಪ್ರತಿ ಶಿಕ್ಷಕ ಮತ್ತು ಶಾಲೆಯ 
ಇತರ ಸಿಬ್ಧಂದಿಯ ವೃತ್ತಿಪರ ಅಗತ್ಯತೆಗಳನ್ನು 
ಗುರುತಿಸುವುದರಿಂದ ಪರಿಣಾಮಕಾರಿ ವೃತ್ತಿಪರ ಬೆಳವಣಿಗೆ 
ಚಟುವಟಕೆಗಳನ್ನು ಸಂಯೋಜಸಲು ನೆರವಾಗುತ್ತದೆ. 
ಬದಲಾವಣಿಗಳ ದಾಖಲೀಕರಣವು ಶಾಲಾ ಪ್ರಕ್ರಿಯೆಗಳು ಮತ್ತು 
ಕಾರ್ಯವಿಧಾನಗಳಗೆ ಮಾರ್ಗದರ್ಶನ ನೀಡುತ್ತದೆ. ಶಾಲೆಯಲ್ಲ 
ಸಮನ್ಪಯವನ್ನು ಉಳಸಿಕೊಳ್ಳಬೇಕಾದರೆ, ತರಗತಿ ಕೋಣಿಯ 
ಒಳಗಿನ ಬೋಧನೆ - ಕಲಅಕೆ ಪ್ರಕ್ರಿಯೆಯಂತೆಯೇ ಆಡಳತಾತ್ಯಕ 
ಪಾಲ್ಗೊಳ್ಳುವಿಕೆ ಮತ್ತು ಬೆಂಬಲವು ಅಗತ್ಯ. 


2. ತರಗತಿಯ ಒಳಗೂ ಹೊರಗೂ ಸಮಾಜೋ- 
ಭಾವನಾತ್ಮಕ ಕಲಿಕೆಯನ್ನು ಪೋಷಿಸುವುದು 

ಕಲಕೆಯು ಕೇವಲ ತರಗತಿ ಕೋಣಿಯ ಔಪಚಾರಿಕ 

ವ್ಯವಸ್ಥೆಯಲ್ಲ ಉಂಟಾಗುವುದಿಲ್ಲ ಎನ್ನುವುದು ನಮಗೆ ತಿ೪ದಿದೆ. 


ಅದು ಆಟದ ಮೈದಾನ, ಮಧ್ಯಾಹ್ನದ ಊಟದ ವೇಳೆ ಮತ್ತು 
ಬೆಳಗ್ಗಿನ ಸಭೆ, ಕಾರಿಡಾರುಗಳು, ಗ್ರಂಥಾಲಯ ಇತ್ಯಾದಿಗಳಲ್ಲ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್‌, ನವೆಂಬರ್‌ 2023 


ಉಂಬಾಗುತ್ತದೆ. 
ಒತ್ತಾಯಪೂರ್ವಕವಾಗಿ 


ಅದನ್ನು ಶಾಲೆಯ ಪಠ್ಯಕ್ರಮದ ಒಳಗೆ 
ತುರುಕಲಾಗದು. ಮಕ್ನಳಲ್ಲ 
ಸಾಮಾಜಕ - ಭಾವನಾತ್ಕಕ ಕಲಕೆ (s0cio-emotional 
learning -SEL)ನ್ನು ಪೋಷಿಸುವಲ್ಲ ಶಾಲೆಗಳು ಪ್ರಮುಖ 
ಕೇಂದಗಳಾಗಿವೆ ಎಂದು ಭಾವಿಸಿದ್ದ ಆ  ಕಲಕೆ 
ರಚನಾತ್ಮಕವಾದುದು ಮತ್ತು ವೈಯಕ್ತಿಕ ಮಟ್ಟದ್ದು ಎಂಬುದನ್ನು 
ನಾವು ಅರಿತಿರಬೇಕಾಗುತ್ತದೆ. ಸಾಮಾಜಕ - ಭಾವನಾತ್ಯಕ 
ಕಲಕೆಯನ್ನು ವಿಷಯದ ಕ್ಷೇತ್ರಗಳೊಳಗೆ ಹೆಣೆಯಲಾಗಿದ್ದು, 
ಪಠ್ಯಕ್ರಮದ ಕುರಿತು ವ್ಯವಹರಿಸುವಾಗ ಅದನ್ನು ಕಅಸಬಹುದು 
ಎಂದು ಕೆಲವರು ನಂಜದ್ದಾರೆ. ದಿನನಿತ್ಯದ ಅನುಭವಗಳು, 
ನಿರಂತರ ಸಂವಾದಗಳು ಮತ್ತು ಸಂಬಂಧಗಳ ಮೂಲಕ 
ಅಗತ್ಯವಿರುವ ಎಲ್ಲಾ ಕೌಶಲ್ಯಗಳನ್ನು ನೇರವಾಗಿ ಕಆಅಯಲು 
ಸಾಧ್ಯವಿರುವುದರಿಂದ ಪ್ರತ್ಯೇಕ ಕಾರ್ಯಕ್ರಮದ ಅಗತ್ಯವಿಲ್ಲ 
ಎಂದು ನಂಬಲಾಗಿದೆ. ಆದರೆ ಅಂತಹ ಬೋಧನೆಗಳು 
ಚಾಲ್ರಯಲ್ಲರುವ ಶಾಲಾ ಪಠ್ಯಕ್ರಮದೊಳಗೆ ಪರಿಣಾಮಕಾರಿ 


ಎನಿಸಖಬೇಕಾದರೆ ಅಂತಹ ಬೋಧನೆಗಳಗೆ ಬೆಂಬಲ 
ನೀಡುವಂತಹ ಪರಿಸರವನ್ನು ಕಲ್ಪಸುವುದು ಅಗತ್ಯ. 
ಸಾಮಾಜಕವಾಗಿ ಮತ್ತು ಭಾವನಾತ್ಮಕವಾಗಿ ಬೆಂಬಲ 


ಒದಗಿಸುವ ಪರಿಸರ ಇಲ್ಲದೆ ಹೋದಲ್ಲ ಶಾಲಾ ಪಠ್ಯಕ್ರಮವು 
ಖಾಅ ಎನಿಸುತ್ತದೆ ಹಾಗೂ ಮಕ್ಕಳ ಬೆಳವಣಿಗೆಯಲ್ಲ ಅದು 
ಯಾವುದೇ ಗಣನೀಯ ಪರಿಣಾಮವನ್ನುಂಟು 
ಮಾಡುವುದಿಲ್ಲ.ನನ್ನ ಅನುಭವದ ಪ್ರಕಾರ, ಸಾಮಾಜಕ - 
ಭಾವನಾತ್ಮಕ ಕಲಅಕೆಗಾಗಿ ನಡೆಸುವ ವಿಶೇಷ ತರಗತಿಗಳು. 
ದಿನನಿತ್ಯದ ಬೋಧನಾ ಅಭ್ಯಾಸದಲ್ಲ ಬಳಸುವ ಸಮಗ್ರ 
ವಿಧಾನದಷ್ಟು ಪರಿಣಾಮಕಾರಿ ಎನಿಸುವುದಿಲ್ಲ. ಮಕ್ಕಳಗೆ 
ತಮ್ಮನ್ನು ತಾವು ವ್ಯಕ್ತಪಡಿಸಲು. ತಮ್ಮ ಅನುಭವಗಳನ್ನು 
ಹಂಚಿಕೊಳ್ಳಲು ಮತ್ತು ತರಗತಿಯ ನಿರ್ಧಾರಗಳಲ್ಲ ಪಾಲ್ಗೊಳ್ಳಲು 
ಅವಕಾಶ ಒದಗಿಸುವ ಶಿಕ್ಷಕರು. ಹೇಳಲಾದ ಕಲಕಾ 
ಫಅತಾಂಶಗಳನ್ನು ಪಡೆಯಲು ಅವರಿಗೆ ಸಹಾಯ ಮಾಡುತ್ತಾರೆ 
ಮಾತ್ರವಲ್ಲದೆ ಸಹಯೋಗ, ನೈತಿಕ ನಿರ್ಧಾರ 
ತೆಗೆದುಕೊಳ್ಳುವುದು ಸಮಸ್ಯೆಗಳನ್ನು ಬಗೆಹರಿಸುವುದು 
ಮುಂತಾದ ಸಾಮಾಜಕ - ಭಾವನಾತ್ಮಕ ಕೌಶಲ್ಯಗಳನ್ನು 
ಬೆಳೆಸಲು ಸಹ ಅಂತಹ ಶಿಕ್ಷಕರು ತಮ್ಮ ಸಹಯೋಗವನ್ನು 
ನೀಡುತ್ತಾರೆ. ಶಿಕ್ಷಕರು ಒಂದಷ್ಟು ವಿದ್ಯಾರ್ಥಿಗಳಗೆ ಈ 
ಪ್ರಶ್ನೆಯನ್ನು ಕೇಆ ಉತ್ತರಿಸುವಂತೆ ಹೇಳಬಹುದು: "ನಾನು ನಿಮ್ಮ 
ಪ್ರಶ್ನೆಗಳನ್ನು ಕೇಅದ್ದೇನೆ ಎಂಬುದನ್ನು ಬಚಿತಪಡಿಸಲು ನಾನೇನು 
ಮಾಡಬೇಕು ಎಂದು ನೀವು ಭಾವಿಸುತ್ತೀರಿ?' ವಿದ್ಯಾರ್ಥಿಗಳು ಈ 
ಕುರಿತು ಚರ್ಚೆ ನಡೆಸುತ್ತಿರುವುದರ ಜೊತೆಗೆ, ಅವರು ಯಾವ 
ವಿಧಾನವು ನ್ಯಾಯಯುತವಾಗಿದೆ ಮತ್ತು ಯಾರ 
ಭಾವನೆಯನ್ನೂ ಘಾಸಿಗೊಳಸುವುದಿಲ್ಲ ಎಂಬುದನ್ನು ಸಹ 
ಚರ್ಚ್ಜಸುತ್ತಾರೆ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಒಮ್ಮತದಿಂದ 
ಒಂದು ವಿಧಾನವನ್ನು ನಿರ್ಧರಿಸಿ ಅದನ್ನು ಅನುಸರಿಸುತ್ತಾರೆ. 
ಇನ್ನೊಬ್ಬ ಶಿಕ್ಷಕರು ತರಗತಿ ಕೋಣೆಗೆ ಬರುತ್ತಾರೆ ಮತ್ತು 
ತರಗತಿಯ ಒಳಗೆ ಅನುಸರಿಸಬೇಕಾದ ನಿಯಮಾವಳಯ 
ಕುರಿತು ಜ್ಞಾಪಿಸುತ್ತಾರೆ. ಎರಡೂ ಅಭ್ಯಾಸಗಳು ನಿರೀಕ್ಷಿತ 


ವರ್ತನೆಯನ್ನು ತಿಆಸುತ್ತವೆ. ಆದರೆ ಮೊದಲ ಶಿಕ್ಷಕರು. ಮಕ್ಕಳ 
ಭಾವನೆಯ ಕುರಿತು ಕಾಕಜ ತೋರಿಸಿ, ತರಗತಿಗಾಗಿ 
ನಿಯಮಗಳನ್ನು ನಿರ್ಧರಿಸುವ ಅವಕಾಶವನ್ನು ಒದಗಿಸಿ ಅವರಿಗೆ 
ಗೌರವವನ್ನು ಸೂಚಿಸಿದರು. ಈ ವಿಧಾನವು, ಮಕ್ಕಳಿಗೆ 
ಯಾವುದೇ ಅಭಪ್ರಾಯ ವ್ಯಕ್ತಪಡಿಸಲು ಅವಕಾಶ ನೀಡದ, 
ನಿಯಮಗಳನ್ನು ಘೋಷಿಸಿ ಜ್ಞಾಪಿಸುವ ಸಾಂಪ್ರದಾಯಿಕ 
ವಿಧಾನಕ್ಕಿಂತ ಹೆಚ್ಚು ಪರಿಣಾಮಕಾರಿ ಎನಿಸಿದೆ. ಎರಡೂ 
ತಂಡಗಳು ಒಂದೇ ಪ್ರಕ್ರಿಯೆಯನ್ನು ಅನುಸರಿಸಬಹುದು. ಆದರೆ 
ಮೊದಲನೆಯ ವಿಧಾನವು ಮಕ್ಕಳಲ್ಲ ಜವಾಬ್ದಾರಿಯ ಪ್ರಜ್ಞೆಯನ್ನು 
ರೂಪಿಸುತ್ತದೆ. 


ಸುರಕ್ಷಿತ ಮತ್ತು ಸಮನ್ವಯ ತರಗತಿ ಕೊಠಡಿಯ 
ಅಭವೃದ್ಧಿಗೊಳಆಸುವಿಕೆಯು ಮಕ್ಷಳಗೆ ಅಪಾಯವನ್ನು 
ಪ್ತೀಕರಿಸಲು ಅಥವಾ ಶಿಕ್ಷೆ ಅಥವಾ ಅವಮಾನದ ಯಾವುದೇ 
ಭೀತಿ ಇಲ್ಲದೆ ತಪ್ಪುಗಳನ್ನು ಮಾಡಲು ಸಹಾಯ ಮಾಡುತ್ತದೆ. 
ತರಗತಿ ನಡೆಯುವಾಗ ಶಿಕ್ಷಕರು ತಮ್ಮ ವೈಯಕ್ತಿಕ ಕಥನ 
ಅಥವಾ ವೈಯಕ್ತಿಕ ಅನುಭವದ ಮೂಲಕ ತಮ್ಮ ನೋವಿನ 
ಮಗ್ಗುಲನ್ನು ತೋರಿಸಿದಾಗ ಅಥವಾ ತಮ್ಮದೇ ಆದ 
ಭಾವನೆಗಳನ್ನು ಪ್ರದರ್ಶಿಸಿದಾಗ, ಅದು ಶಿಕ್ಷಕರು ಮತ್ತು 
ವಿದ್ಯಾರ್ಥಿಗಳ ನಡುವಿನ ಬಂಧವನ್ನು ಗಣ್ಣಗೊಳಸುತ್ತದೆ. ಇದು 
ಧನಾತ್ಮಕ ಸಾಮಾಜಕ - ಭಾವನಾತೃಕ ಕೌಶಲ್ಯಗಳನ್ನು 
ಅಭಿವೃದ್ಧಿಪಡಿಸಲು ಅವಶ್ಯಕ. ಎಳೆಯ ಮಕ್ಕಳು ತಮ್ಮ ಶಿಕ್ಷಕರ 
ಬಾಲ್ಯದ ಕಥೆಗಳನ್ನು ಕೇಳಲು ಹೆಚ್ಚು ಆಸಕ್ತರಾಗಿರುತ್ತಾರೆ. 


ಸಾಮುದಾಯುಕ ಪ್ರಜ್ಞೆಯನ್ನು ರೂಪಿಸುವಲ್ಲ. ಎಳೆಯ ಮಕ್ಕಳು 
ವೃತ್ನಾಕಾರದಲ್ಲ ಕುಳತು ಕಳೆಯುವ ವಿವಿಧ ಚರ್ಚೆ ಅಥವಾ 
ಗುಂಪು ಚಟುವಟಕೆಗಳಲ್ಲ ಕಳೆಯುವ ಆ ಸಮಯವು ತುಂಬಾ 
ಪರಿಣಾಮಕಾರಿ ಬೋಧನಾ ವಿಧಾನದ ಸಾಧನವೆನಿಸುತ್ತದೆ. ಈ 
ಚಟುವಟಕೆಯು, ಆ ದಿನಕ್ಕೆ ಸಿದ್ಧತೆ ನಡೆಸಲು ಮತ್ತು ಕಅಯಲು 
ಮಕ್ಕಳಗೆ ಅನುವು ಮಾಡಿಕೊಡುತ್ತದೆ. ಮನೆಯಲ್ಲ ತಮ್ಮ ಕಾಳಜ 
ಅಥವಾ ಭಾವನೆಗಳನ್ನು ವ್ಯಕ್ತಪಡಿಸಲು ಮಕ್ಕಳು ಅವಕಾಶವನ್ನು 
ಪಡೆಯದ ಸನ್ನಿವೇಶದಲ್ಲ ಅವರು ಶಾಲಾ ವಾತಾವರಣದಲ್ಲಿ 
ಸಮನ್ವಯ ಭಾವವನ್ನು ಅನುಭವಿಸಬಹುದು. ಮಾಹಿತಿಯು 
ತರಗತಿ ಕೋಣಿಯ ಹೊರಗೆ ಹೋಗದಂತೆ ನೋಡಿಕೊಳ್ಳುವ 
ಸಲುವಾಗಿ ಹಾಗೂ ಪರಸ್ಪರರನ್ನು ಗೌರವಿಸುವ ಸಲುವಾಗಿ 
ಒಂದು ನಿಯಮಾವಳಯನ್ನು ಅನುಸರಿಸುವುದು (ವಿದ್ಯಾರ್ಥಿಗಳ 
ಸಹಯೋಗದಿಂದ ನಿರ್ಧರಿಸಿದ) ಅಗತ್ಯ. 


3. ಕಲಿಕಾ ಸಮುದಾಯಗಳನ್ನು ರೂಪಿಸುವುದು 


ಕಅಕಾ ಸಮುದಾಯಗಳು ವ್ಯಕ್ತಿಗಳ ಒಂದು ಗುಂಪಾಗಿದ್ದು, ಇಲ್ಲ 
ವ್ಯಕ್ತಿಗಳು ತಮ್ಮ ಕೆಲಸ. ಕಲಕೆ. ಪರ್ಯಾಲೋಚನೆ ಮತ್ತು 
ಸಲಹೆಗಳನ್ನು ಹಂಚಿಕೊಳ್ಳುವುದಕ್ಲಾಗಿ ನಿಯಮಿತವಾಗಿ 
ಒಗ್ಗೂಡುತ್ತಾರೆ. ಯಶಸ್ತೀ ಅಭ್ಯಾಸಗಳನ್ನು 
ಹಂಚಿಕೊಳ್ಳುವುದಕ್ಲಾಗಿ ಒಂದು ವೇದಿಕೆಯನ್ನು ರೂಪಿಸಿದರೆ. 
ಸಾಮಾಜಕ - ಭಾವನಾತೃಕ ಕಅಕೆಯ ಅಭ್ಯಾಸಗಳನ್ನು 


ಚಾಲ್ರಯಲ್ಲರುವ ಪ್ರಕ್ರಿಯೆಗಳಲ್ಲ ಸಂಯೋಜಸಲು, 
ಸಮಸ್ಯೆಗಳನ್ನು ಗುರುತಿಸಲು ಮತ್ತು ಬಗೆಹರಿಸಲು ಅಂತಹ 
ವೇದಿಕೆ ಸಹಕಾರಿ ಎನಿಸುತ್ತದೆ. ಕಅಕಾ ಸಮುದಾಯಗಳನ್ನು 
ರೂಪಿಸಲು ಇರುವ ಕೆಲವು ವಿಧಾನಗಳೆಂದರೆ: 


ವಿದ್ಯಾರ್ಥಿ-ಶಿಕ್ಷಕರ ಸಂಬಂಧವನ್ನು ಹೇಗೆ ಸುಧಾರಿಸಬೇಕು 
ಇತ್ಯಾದಿ ನಿರ್ದಿಷ್ಟ ಸಾಮಾಜಕ - ಭಾವನಾತ್ಮಕ ಕಲಕಾ 
ವಿಷಯಗಳ ಕುರಿತು ಶಿಕ್ಷಕರು ಮತ್ತು ಶಾಲಾ ಆಡಳತ 
ಮಂಡಳಆಯವರ ಎಲ್ಲಾ ದನಿಯನ್ನು ಒಳಗೊಳ್ಳುವ 
ಸಂವಾದಗಳು. ಇದು ಗಮನ ಕೇಂದ್ರೀಕೃತ ಚರ್ಚೆಗಳ (focused 
group discussions) ನಿಯಮಗಳನ್ನು ಅನುಸರಿಸಬಹುದು. 


ಅಧ್ಯಯನ ಗುಂಪುಗಳು - ಇದರಲ್ಲ ಶಿಕ್ಷಕರು ಸಾಮಾಜಕ - 
ಭಾವನಾತ್ಮಕ ಕಅಕೆಗೆ ಸಂಬಂಧಿತ ಪಠ್ಯಗಳು. ಸಾಮದ್ರಿಗಳು 
ಮತ್ತು ಸಂಶೋಧನೆಯನ್ನು ಕದುತ್ತಾರೆ. 


ಸಾಮಾಜಕ - ಭಾವನಾತ್ಯಕ ಕಲಕೆ ಸಂಬಂಧಿತ ಚಟುವಟಕೆಗಳ 
ಪರಿಣಾಮಗಳ ಕುರಿತು ಪರ್ಯಾಲೋಚನೆ ನಡೆಸುವ ಕ್ರಿಯಾ 
ಸಂಶೋಧನಾ ಗುಂಪುಗಳು (Action research groups). 
ಇದು ತಳ ಮಟ್ಟದಲ್ಲ ಮಾಡಿದ ಕೆಲಸದ ಪರಿಣಾಮದ ಕುರಿತು 
ಸಂಶೋಧನೆಯನ್ನು ನಡೆಸಬಹುದು ಮತ್ತು ಪರ್ಯಾ- 
ಲೋಚನೆಯ ಆಧಾರದ ಮೇಲೆ ಕ್ರಮಗಳನ್ನು 
ತೆಗೆದುಕೊಳ್ಳಬಹುದು. 


ಸಾಮಾಜಕ - ಭಾವನಾತ್ಯಕ ಕಲಕೆಗೆ ಸಂಬಂಧಿಸಿದ ಬೋಧನಾ 
ಅಭ್ಯಾಸಗಳ ಕುರಿತು ವಾಟ್ಟಪ್‌, ಚರ್ಚಾ ವೇದಿಕೆಗಳು, ಕಾನ್ಸರೆನ್ಸ್‌ 
ಕರೆಗಳು, ವೀಡಿಯೋ ಕರೆಗಳು ಇತ್ಯಾದಿ ಆನ್‌ಲೈನ್‌ ಸಂವಹನ 
ಪೇದಿಕೆಗಳು. 


ಶಿಕ್ಷಕರ ಸಮುದಾಯದಲ್ಲ. ಶಿಕ್ಷಕರ ಲೇಖನಗಳನ್ನು ಹೊಂದಿರುವ 
ಕಅಕಾ ನಿಯತಕಾಅಕವನ್ನು ಪ್ರಕಟಸಬಹುದು ಮತ್ತು ಪ್ರಸಾರ 
ಮಾಡಬಹುದು. 


ಉಪಸಂಹಾರ: 


ಭೌತಿಕವಾಗಿ. ಸಾಮಾಜಕವಾಗಿ ಮತ್ತು ಭಾವನಾತ್ಕಕವಾಗಿ 
ಸುರಕ್ಷಿತವೆನಿಸುವ ಭಾವನೆಯನ್ನು ಮಕ್ಕಳಲ್ಲ ಉತ್ತೇಜಸಿದರೆ 
ಅದು ವಿದ್ಯಾರ್ಥಿಗಳ ಕಲಕೆ ಮತ್ತು ಆರೋಗ್ಯದಾಯಕ 
ಬೆಳವಣಿಗೆಯನ್ನು ವೃದ್ಧಿಸುತ್ತದೆ. ಈ ಗುರಿಯನ್ನು 
ಗಟ್ಣಗೊಆಸಲು ಸರಣಿ ಕ್ರಮಗಳನ್ನು ಕೈಗೊಳ್ಳುವುದು ಅವಶ್ಯಕ. 
ವ್ಯವಳ್ಳಿತ ಮಧ್ಯಸ್ಥಿಕೆ ಮತ್ತು ಪ್ರಕ್ರಿಯೆಗಳು ಸುರಕ್ಷಿತ ಶಾಲೆಗಳಗೆ 
ಬುನಾದಿಯನ್ನು ರೂಪಿಸುತ್ತವೆ. ಸುರಕ್ಷಿತವೆಂದು ಭಾವಿಸುವ 
ಸಾಮಾಜಕ ಮತ್ತು ಭಾವನಾತ್ಮಕ ಆಯಾಮಗಳು ಪರಸ್ಪರ 
ಪ್ರಭಾವ ಜೀರುತ್ತದೆ. ಬಿದರಿಸುವಂತಹ ಸಾಮಾಜಕ 
ಅನುಭವಗಳು. ಇನ್ನೊಮ್ಮೆ ಬೆದರಿಕೆಗೆ ಒಳಗಾಗುವ ಭೀತಿಬು೦ದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 95 


96 


ಒತ್ತಡವನ್ನುಂಟು ಮಾಡುತ್ತವೆ. ಭೌತಿಕ ಮೂಲಸೌಕರ್ಯಗಳು 
ಸಹ. ಯಾವ ರೀತಿಯ ವರ್ತನೆಯನ್ನು ನಿರೀಕ್ಷಿಸಲಾಗುತ್ತಿದೆ 
ಎಂಬ ಕುರಿತು ಸೂಕ್ಷ್ಯ ಸಂದೇಶವನ್ನು ರವಾನಿಸುತ್ತವೆ. 
ಉದಾಹರಣಿಗೆ, ಅನೇಕ ಕಾರಣಗಳಗಾಗಿ ಶಾಲಾ 
ಲೋಹಶೋಧಕಗಳು (metal detectors) ಅಗತ್ಯ 
ಸಾಧನಗಳೆನಿಸಬಹುದು. ಆದರೆ ಹಿಂಸೆಯು ಸಹಜವಾದುದು 
ಹಾಗೂ ಇದು ಯಾವುದೇ ಸಂದರ್ಭದಲ್ಲಯೂ ಉಂಬಟಾಗ- 
ಬಹುದು ಎಂಬ ಸಂದೇಶವನ್ನು ರವಾನಿಸಬಹುದು. ಅಥವಾ, 
ಅಂಗ ಆಧಾರಿತ ಆಸನ ವ್ಯವಸ್ಥೆಯು, ಹುಡುಗರು ಮತ್ತು 
ಹುಡುಗಿಯರು ಭನ್ನತೆಯನ್ನು ಹೊಂದಿದ್ದು ಅವರು ಪರಸ್ಪರ 
ಬೆರೆಯಲು ಅವಕಾಶ ನೀಡಬಾರದು ಎನ್ನುವ ಸಂದೇಶವನ್ನು 
ನೀಡಬಹುದು. ಶಾಲೆಯಲ್ಲ ಶಿಕ್ಷಕರು ಸುರಕ್ಷತೆಯ 
ಭಾವನೆಯನ್ನು ಹೊಂದುವಂತೆ ಮಾಡುವ ಒಂದು ಪ್ರಮುಖ 
ಅಂಶವೆಂದರೆ, ಶಾಲೆಗೆ ಮೊದಲು, ಶಾಲೆಯ ವೇಳೆಯಲ್ಲ ಅಥವಾ 
ಶಾಲಾ ನಂತರ ಯಾವಾಗ ಬೇಕಾದರೂ ಹೋಗಬಹುದಾದ 


ಕೊನೆ ಟಿಪ್ಪಣಿಗಳು 


ಸ್ಥಳಾವಕಾಶದ ನಿರ್ಮಾಣ. ಆ ಸ್ಥಳಾವಕಾಶವು ಭೌತಿಕ ಸ್ಥಳವೇ 
ಆಗಿರಬೇಕು ಎಂದೇನಿಲ್ಲ. ಅದು ಒಬ್ಬ ವಿಶ್ಲಾಪಸಾರ್ಹ ವ್ಯಕ್ತಿಯೂ 
ಆಗಿರಬಹುದು. 


ವಿದ್ಯಾರ್ಥಿಗಳಗಾಗಿ ಪ್ರತ್ಯೇಕ ಸಾಮಾಜಕ - ಭಾವನಾತೃಕ 
ಕಲಕೆಯ ಕೋರ್ಸ್‌ ಅಥವಾ ಕಾರ್ಯಕ್ರಮವನ್ನು 
ರೂಪಿಸುವುದು ಯಾವುದೇ ಶಿಕ್ಷಕರ ಪಾಲಗೆ ಪ್ರಾಯೋಗಿಕ- 
ವೆನಿಸದು. ಅದನ್ನು ಸುಲಭವಾಗಿ ಶಾಲಾ ಬದುಕನ ಶೈಕ್ಷಣಿಕ 
ಮತ್ತು ಶೈಕ್ಷಣಿಕವಲ್ಲದ ವಿಷಯಗಳೊಂದಿಗೆ ಸಂಯೋಜಸ- 
ಬಹುದು. ಸಾಮಾಜಕ - ಭಾವನಾತ್ಮಕ ಕಲಕೆಯನ್ನು ಬೋಧನೆ 
- ಕಲಕೆ ಪ್ರಕ್ರಿಯೆ, ಕ್ರೀಡೆ, ವಿರಾಮ, ಅಸೆಂಬ್ಲ ಇತ್ಯಾದಿ ಶಾಲಾ 
ಅಭ್ಯಾಸಗಳೊಂದಿಗೆ ಹೇಗೆ ಸಂಯೋಜಸುವುದು ಎಂಬ ಕುರಿತು 
ತರಗತಿಗೆ ಅನ್ನಯುಸಬಹುದಾದ ಅನೇಕ ಆನ್‌ಲೈನ್‌ 
ಸಂಪನ್ಮೂಲಗಳು ಲಭ್ಯವಿವೆ. 


1 ರಾಷ್ಟೀಯ ಸಾಧನಾ ಸಮೀಕೆ (National Achievement Survey -NAS) eನ್ಬುವುದು ವಿದಾರ್ಥಿಗಳ ಕಲಅಕೆಯ ಕುರಿತು ಭಾರತ ಸರ್ಕಾರದ ಶಿಕ್ಷಣ ಸಜಿವಾಲಯವು 
Ke R y ) ಇ ಫೆ Kl 


ಕೈಗೊಂಡ ಬೃಹತ್‌ನಾಪ್ರಮಾಣದ ಸಮೀಕ್ಷೆಯಾಗಿದೆ 


ಪರಾಮರ್ಶನ 


Central Board of Secondary Education. (2012). Value Education: A Handbook for Teachers. New Delhi: CBSE 
Devine, J., & Cohen, J. (2007). Making Your School Safe: Strategies to Protect Children and Promote Learning. New York: Teachers College Press 


Farberman, R. (2006, October). Zero Tolerance Policies can have Unintended Effects, APA report finds. Retrieved from the American Psychological 


Association: https://www.apa.org/monitor/oct06/tolerance 
NCERT. (n.d.). Index for Inclusive Schools. New Delhi: NCERT 


ಪ್ರಣಾಲೀ ಶರ್ಮ ಅವರು ಬೆಂಗಳೂರಿನ ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ ಸ್ಕೂಲ್‌ ಆಫ್‌ ಕಂಟನ್ಯುಯುಂಗ್‌ ಎಜುಕೇಶನ್‌ನಲ್ಲ 
ಬೋಧಕ ಸಿಬ್ಬಂದಿಯಾಗಿ ಸೇವೆ ಸಲ್ಲಸುತ್ತಿದ್ದಾರೆ. ಅವರು ದೆಹಲ ವಿಶ್ವವಿದ್ಯಾಲಯದಿಂದ ಮಾನವ ಅಭವೃದ್ಧಿ ಮತ್ತು ಬಾಲ್ಯಕಾಲದ 
ಅಧ್ಯಯನ ವಿಷಯದಲ್ಲಿ ಪಿ.ಹೆಚ್‌.ಡಿ ಪದವಿ ಪಡೆದಿದ್ದಾರೆ. ಅವರ ಸಂಶೋಧನಾಸಕ್ತಿಯ ವಿಷಯಗಳೆಂದರೆ ಸಾಮಾಜಕ - ಭಾವನಾತ್ಕಕ 
ಕಲಕೆ ಮತ್ತು ಮಗುವಿನ ಅಭವೃಧ್ಧಿ. ಅವರು ವಿವಿಧ ರಾಜ್ಯಗಳ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗಾಗಿ ಸಾಮಾಜಕ - ಭಾವನಾತ್ಕಕ ಮತ್ತು 
ಮೌಲ್ಯಮಾಪನ ಚೌಕಟ್ಟುಗಳ ಮಾದರಿಗಳ ಮೇಲೆ ಪ್ರಿಸ್ಫೂಲ್ಪಶ್ಯಕ್ರಮಗಳನ್ನು ಅಭವೃದ್ಧಿಪಡಿಸುವುದರಲ್ಲ ನಿರತರಾಗಿದ್ದಾರೆ. ಅವರನ್ನು 
pranalee.sharma@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


ಅನುವಾದ: ಮೆಲ್ವಿನ್‌ ಮೆಂಡೋನ್ಸಾ | ಪರಿಶೀಲನೆ: ಟಿ.ಎನ್‌.ವಾಸುದೇವಮೂರ್ತಿ 


